ಕರ್ನಾಟಕ ವಿಧಾನ ಪರಿಷತು 


; ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 360 
ಸದಸ್ಯರ ಹೆಸರು "೫ ಶ್ರೀ ಕೆ. ಹರೀಶ್‌ ಕುಮಾರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
“ಉತ್ತರಿಸುವ ದಿನಾಕ : 15-09-2021. (ಕಂದಾಯ ಇಲಾಖೆಯಿಂದ ವರ್ಗಾವಣೆಯಾದ ಪ್ರಸ್ಸೆ' 
ಉತ್ತರಿಸುವವರು :  :. ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 


pe 
ಸ್ರಸಂ 


ಉತ್ಪರೆ 


ಪಕ್ನ 
ಈ ಜೂ UU ™—ವರ್ತನೆಯಾಗಿರುವ 
' ಜಾಗಗಳನ್ನು ಕ್ರಮಬದ್ಧ ಆಸ್ಪಿಗಳೆಂದು 
ಪರಿಗಣಿಸಿ ಖಾಲಿ ಜಾಗಗಳಿಗೆ ವಿನ್ಯಾಸ 
ನಕ್ಷೆ ಮಂಜೂರಾತಿಯನ್ನು ಗ್ರಾಮ 
ಪಂಚಾಯತ್‌ ! ತಾಲ್ಲೂಕು 
ಪಂಚಾಯತ್‌ಗಳಿಂದ ನೀಡಲಾಗುತ್ತಿದ್ದು 
ಭೂ ಪರಿವರ್ತನೆಯಾಗಿರುವ ಜಾಗಗಳಲ್ಲಿ 
ಈಗಾಗಲೇ ಮನೆ. / ಕಟ್ಟಡಗಳನ್ನು 


pY) ವಿ 
ನಿರ್ಮಿಸಿದ್ಧಲ್ಲಿ ವಿನ್ಯಾಸ ನಕ್ಷೆ 
ಮಂಜೂರಾತಿ ' ನೀಡುವಾಗ 


ಅನುಸರಿಸಬೇಕಾದ ಕ್ರಮಗಳೇನು; 


ಗ್ರಾಮ `ಪಂಜಾಯತ ವ್ಯಾಪ್ತಿಯಲ್ಲಿನ ಕಮಬದ್ದ ``ಆಸ್ತಿಗಳಿಗೆ `ಇ-ಸ್ಪತ್ತು 
ತಂತ್ರಾಂಶದ ಮೂಲಕ ನಮೂನೆ-9 ಮತ್ತು 1ಎ ಯನ್ನು ಪಡೆಯಲು 


'ಆಸ್ತಿಯ ಮಾಲೀಕರು .ಆಸ್ಪಿಗೆ ಸಂಬಂಧಿಸಿದ 1) ಜಿಲ್ಲಾಧಿಕಾರಿಗಳ ಭೂ 


ಪರಿವರ್ತನೆ ಆದೇಶ 2) ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಒಳಪಟ್ಟಲ್ಲಿ ನಗರ 
ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯ ನಗರಾಭಿವೃದ್ಧಿ ಪ್ರಾಧಿಕಾರ / 
ಯೋಜನಾ ಪ್ರಾಧಿಕಾರಿಗಳಿಂದ" ವಿನ್ಯಾಸ ನಕ್ಷೆ ಅನುಮೋದನೆ ಅಥವಾ 
ಸ್ಥಳೀಯ ಯೋಜನಾ ಪ್ರದೇಶದ ಹೊರಗಡೆ "ಒಂದು ಎಕರೆಗಿಂತ ಕಡಿಮೆ 
ಇರುವ ಭೂ ಪರಿವರ್ತಿತ ಜಮೀನುಗಳಿಗೆ ತಾಲ್ಲೂಕು ಪಂಚಾಯತಿಯಿಂದ 
ವಿನ್ಯಾಸ ನಕ್ಷೆ' ಅನುಮೋದನೆ ಪಡೆದ ದಾಖಲೆಗಳನ್ನು ಒದಗಿಸಿದಲ್ಲಿ 
ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯು ನಮೂನೆ-9 ಮತ್ತು 1ಎ 
ವಿತರಿಸುತ್ತಾರೆ. 


ತದನಂತರ ಕರ್ನಾಟಕ ಗ್ರಾಮ ಸ್ವರಾಜ್‌ ಮತ್ತು ಪಂಚಾಯತ್‌ ರಾಜ್‌ 
ಅಧಿನಿಯಮ, 1993 ರ ಪ್ರಕರಣ 64 ರಂತೆ ಮನೆ' ನಿರ್ಮಾಣ 
ಮಾಡಿಕೊಳ್ಳಲು ಗ್ರಾಮ ಪಂಚಾಯತಿಯಿಂದ ಕಟ್ಟಡ ಅನುಮತಿ ಪತ್ರ 


' ಪಡೆಯಬೇಕಾಗಿರುತ್ತದೆ. 


ಒಂದು ವೇಳೆ ಭೂ ಪರಿವರ್ತನೆಯಾಗಿದ್ದು. ವನ್ಮಾಸ ನಕ್ಷೆ ಪಡೆಯದೆ ಮತ್ತು 
ಕರ್ನಾಟಕ ಗ್ರಾಮ ಸ್ಪರಾಜ್‌ ಮತ್ತು ಪಂಚಾಯತ್‌ ರಾಜ್‌ ಅಧಿನಿಯಮ, 
1993 ರ ಪ್ರಕರಣ 64 ರಂತೆ `ಮನೆ ನಿರ್ಮಾಣ ಮಾಡಿಕೊಳ್ಳಲು ಗ್ರಾಮ 
ಪಂಚಾಯತಿಯಿಂದ ಕಟ್ಟಡ ಅನುಮತಿ ಪತ್ರ ಪಡೆಯದೆ ಮನೆ ನಿರ್ಮಾಣ 
ಮಾಡಿಕೊಂಡಿದ್ದಲ್ಲಿ ಗ್ರಾಮ ಪಂಚಾಯತಿ / ತಾಲ್ಲೂಕು ಪಂಚಾಯತಿಯು 
ವಿನ್ಯಾಸ ನಕ್ಷೆ ಮಂಜೂರಾತಿ ನೀಡಲು ಅವಕಾಶವಿರುವುದಿಲ್ಲ. 


ಈ rs 'ಫಕವರ್ಕನಯಾಗರವ ಗಾಗ! 
ನಮೂನೆ-9 ಮತ್ತು 1ಎ ಅನ್ನು 
ಪಡೆಯದೇ ಬ್ಯಾಂಕುಗಳು ಕಟ್ಟಡ 
ಇತ್ಯಾದಿಗಳಿಗೆ ಸಾಲ ನೀಡಿ, ಸಾಲ 
ಪಡೆದವರು ಸಾಲವನ್ನು ಮರು 


ಜಾಗವನ್ನು ಏಲಂ ಮೂಲಕ ವಿಲೇ 
ಮಾಡಿದ ನಂತರ ನಮೂನೆ-9 ಮತ್ತು 
1ಎ ನ್ನು ಸಾಲ ಪಡೆದವರ ಹೆಸರು 
ಇರುತ್ತದೆಯೇ ಅಥವಾ ಏಲಂ 


ವಹಿಸಿಕೊಂಡವರ ಹೆಸರಿನಲ್ಲಿ 
ಇರುತ್ತದೆಯೇ? (ಸಂಪೂರ್ಣ 
ವಿವರದೊಂದಿಗೆ ವಿಸೃತ್ತ ಮಾಹಿತಿ 
ನೀಡುವುದು) 


ಪಾವತಿಸದೇ "ಬ್ಯಾಂಕುಗಳು ಅಂತಹವರ |. 


ಬ್ಯಾಂಕನಂದ `ಸಾಲಪಡೆದಿರುವವರ್‌ ಆಸ್ತಿಯು ಕ್ರಮಬದ್ಧವಾದ ನಮೂನೆ 
ಮತ್ತು 11ಎ ಪಡೆಯಲು ಅರ್ಹವಾಗಿದ್ದಲ್ಲಿ ಬ್ಯಾಂಕ್‌ ಹರಾಜಿನ ಮೂಲಕ 
ಆಸ್ಲಿಯನ್ನು ಖರೀದಿಸಿದವರ ಹೆಸರಿಗೆ ಇ-ಸ್ಪತ್ತು ತಂತ್ರಾಂಶದಲ್ಲಿ ನಮೂನೆ-9 
ಮತ್ತು 11ಎ ನೀಡಲು ಅವಕಾಶ ಕಲ್ಪಿಸಲಾಗಿದೆ. 


ಸಂ. ಗ್ರಾಅಪ 315 ಗ್ರಾಪಂಅ 2021 


ಮ ಕ್ಲಿ! p 
$A y ಕ್‌ 
(ಕೆ.ಎಸ್‌. ಈಶ್ವರಪ್ಪ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಸಚಿವರು. 


